ಕರ್ನಾಟಿಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು 


1 : ಶ್ರೀ ಎಸ್‌.ವ್ಲಿ ಸಂಕನೂರ (ಪದವೀಧರರ ಫೇತು) 
2 ಚುಕ್ಕೆಗುರುತಿನ ಪ್ರಶ್ನೆ ಸ೦ಖ್ಯೆ : 193(1513) 
3 ಉತ್ತರಿಸಬೇಕಾದ ದಿನಾಂಕ : 10-03-2022 
4 ಉತ್ತರಿಸುವ ಸಚಿವರು : ಕಾರ್ಮಿಕ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 


) ಕಟ್ಟಡ ಹಾಗೂ ಇತರೆ ಕಾರ್ಮಿಕರ 


ಆರೋಗ್ಯ ಸೇವೆ. ಪಡೆಯಲು ಗದಗ, 
ಹಾವೇರಿ, ಧಾರವಾಡ ಮತ್ತು ಕಾರವಾರ 
ಜಿಲ್ಲೆಗಳಲ್ಲಿ ಎಷ್ಟು ಇ.ಎಸ್‌.ಐ 
ಚಿಕಿತ್ಸಾಲಯ ಹಾಗೂ ಆಸ್ಪತ್ರೆಗಳಿವೆ: 
(ವಿವರವಾದ ಮಾಹಿತಿ ನೀಡುವುದು). 


ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ 
ವೈದ್ಯಕೀಯ ಸೇವೆಗಳ ಇಲಾಖೆಯು 
(ಕಾರಾವಿ) ಕಾರ್ಮಿಕರ ರಾಜ್ಯ ವಿಮಾ 
ನಿಗಮವು ಗುರುತಿಸಿ ನೋಂದಾಯಿಸಲ್ಪಟ್ಟ 
ಕಾರ್ಮಿಕ ವಿಮಾದಾರರಿಗೆ ಹಾಗೂ ಅವರ 
ಕುಟಿಂಬ ವರ್ಗದವರಿಗೆ (ಖಾಯಿಲೆಯ 
ಅವಧಿಯಲ್ಲಿ ವೇತನ ಸೌಲಭ್ಯ ಪ್ರಾಸವ 


ಸೌಲಭ್ಯ ಮತ್ತು ಎಂಪಾಯ್‌ಮೆಂಟ್‌ 
ಇಂಜುರಿ) ಪೂರ್ಣ ಪ್ರಮಾಣದ ವೈದ್ಯಕೀಯ 
ಸೇವೆಯನ್ನು ಮಾತ್ರ ವಿಸರಿಸುತ್ತಿದೆ. 
3. . ಜಿಲ್ಲೆ ಕಾರ್ಯ 
ಸಂ. ನಿರ್ವಹಿಸುತ್ತಿರುವ 
ಕಾರಾವಿ 
| ರಿ ಕಿತ್ನಾಲಯ/ಆಸೃತ್ತ 
1 }ಗದಗ 1. _ ಕಾರಾಿ 
ಚಿಕಿತ್ಸಾಲಯ, ಗದಗ 
2. ಕಾರಾಿ 
ಚಿಕಿತ್ಸಾಲಯ, 
- |] ಹುಲಕೋಟಿ 
2 ಧಾರವಾಡ 1. ಕಾರಾವಿ 
ಚಿಕಿತ್ಸಾಲಯ, 
ಧಾರವಾಡ 


ಹಾವೇರ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ 
ಕಾರಾವಿ ಚಿಕಿತ್ಸಾಲಯಗಳು ಇರುವುದಿಲ್ಲ. 


ಧಾರವಾಡ ಜಿಲ್ಲೆಗೆ ಸಮೀಪದಲ್ಲಿ ಹುಬ್ಬಳ್ಳಿ 
ನಗರದಲ್ಲಿ 50 ಹಾಸಿಗೆ ಸಾಮರ್ಥ್ಯದ 
ಕಾರಾವಿ ಆಸ್ಪತ್ರೆ ಹಾಗೂ 0. ಕಾರಾಿ 
ಚಿಕಿತ್ಸಾಲಯಗಳು (ಹುಬಳ್ಳಿ-1, ತಾರಿಹಾಳ, 
ವರೂರು ಮತ್ತು ಗೋಕುಲ) ಕಾರ್ಯ 
ನಿರ್ವಹಿಸುತ್ತಿದೆ. 


ಹಾವೇರಿ ಜಿಲ್ಲೆ ಹಾಗೂ ಕಾರಬಖಾರಗಳಲ್ಲಿ 
ಕಾರಾವಿ ನಿಗಮದ DಃSPENSARY CUM BRANCH 
೦೯೯೬ ಗಳ ಮುಖಾಂತರ ವಿಮಾದಾರರಿಗೆ 
ವೈದ್ಯಕೀಯ ಸೇವೆಯನ್ನು 
ಒದಗಿಸಲಾಗುತ್ತಿದೆ. 


By 


+ 


(ಅ 


ಇ.ಎಸ್‌.ಐ. ಚಿಕಿತ್ಸಾಲಯ ಮತ್ತು 
ಆಸ್ಪತ್ರೆಗಳಲ್ಲಿ ಲಭ್ಯವಿರುವ ಆರೋಗ್ಯ 
ಸೇವೆಗಳು ಯಾವುವು; (ಈ ಕುರಿತು ಮಾಹಿತಿ 
ನೀಡುವುದು) 


ಇ.ಎಸ್‌.೪.  ಜಿಕಿತ್ಸಾಲಯಗಳಲ್ಲಿ 
ವಿಮಾದಾರರಿಗೆ ಹಾಗೂ ಕುಟುಂಬದವರಿಗೆ 
ಪ್ರಾಥಮಿಕ ಹೊರ-ರೋಗಿ ಚಿಕಿತ್ಸೆಯನ್ನು 
ಒದಗಿಸಲಾಗುತ್ತಿದ್ದು, ಕಾರಾವಿ ಆಸ್ಪತ್ರೆಗಳಲ್ಲಿ 
ಪ್ರಾಥಮಿಕ "ಮತ್ತು ದ್ವಿತೀಯ ಹಂತದ 
uಕಿತ್ಸೆ (PRIMARY AND SECONDARY. CARE) 
ಸಂಪೂರ್ಣ ವೈದ್ಯಕೀಯ. ಸೌಲಭ್ಯವನ್ನು 
ಒದಗಿಸಲಾಗುತ್ತಿದೆ. "ಮುಂದುವರೆದು 
ಹೊಂದಾಣಿಕೆ ಮಾಡಿಕೊಂಡ ಆಸ್ಪತ್ರೆಗಳ 
ಮುಖಾಂತರ ನಗದುರಹಿತ . ದ್ವಿತೀಯ 
ಹಂತದ ಹಾಗೂ ಉತ್ಕೃಷ್ಠ ಚಿಕಿತ್ಸೆಯನ್ನು 


ಒದಗಿಸಲಾಗುತ್ತಿದೆ. H 
t 


(@) ಪ್ರತಿಯೊಂದು ಇ.ಎಸ್‌.ಐ. ಚಿಕಿತ್ಸಾಲಯ 


ರಾಜ್ಯದಾದ್ಯಂತ ಇಲಾಖೆಯ ಕಾರಾವಿ 


ಹಾಗೂ ಆಸ್ಪತ್ರೆಗಳಲ್ಲಿ ಕಾರ್ಯ | ಆಸ್ಪತ್ರೆ ಹಾಗೂ ಕಾರಾವಿ 
ನಿರ್ವಹಿಸುತ್ತಿರುವ ವೈದ್ಯರು ಹಾಗೂ | ಚಿಕಿತ್ಠಾಲಯಗಳಲ್ಲಿ ಕಾರ್ಯ 
ಇತರೇ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು; | ನಿರ್ವಹಿಸುತ್ತಿರುವ ವೈದ್ಯರು ಹಾಗೂ 
(ವಿವರವಾದ ಮಾಹಿತಿ ನೀಡುವುದು) ಸಿಬ್ಬಂದಿಗಳ ವ್ಯೃಂದವಾರು ವಿವರ' ಈ 
ಕೆಳಕಂಡಂತಿದೆ: 
ಕ್ರ. ಕರ್ತವ, 
ಸಂ ಮೃಂದ ಹುದ್ದೆಗಳು. 
1 ]'ಎ” ವೈಂದ 392 
[eu 'ಬಿ” ವೃಂದ 15 , 
3 1೩” ವೃಂದ 775 
4 |'ಡಿ”" ವೃಂದ 148 
_ ಒನ್ಟು 1330 |] 
(ಈ ಸದ್ಯ ಇರುವ ಜಿಕಿತ್ಸಾಲಯಗಳನ್ನು | ಕೆಲವು ಕಾರಾವಿ ಚಿಕಿತ್ಸಾಲಯಗಳನ್ನು, 
ಆಸ್ಪತ್ರೆಗಳನ್ನಾಗಿ ಪರಿವರ್ತಿಸಲು ಸರ್ಕಾರ | ಕಾರಾವಿ ಚಿಕಿತ್ಸಾಲಯ €ಣ ಕಾರಾಬಿ 
ಚಿಂತನೆ ನಡೆಸಿಡೆಯೇ? (ಮಾಹಿತಿ! ರೋಗ ಪತ್ತೆ ಹಚ್ಚುವ ಕೇಂದ್ರವನ್ನಾಗಿ 
ನೀಡುವುದು) ಪರಿವರ್ತಿಸುವುಪ್ರಸ್ತಾವನೆ ಪ್ರಕ್ರಿಯೆಯಲ್ಲಿದೆ 


ಕಡತ ಸ೦ಖ್ಯೆ: LD-LS1/109/2022 


ಕಾರ್ಮಿಕ ಸಚಿವರು 


